ಕರ್ನಾಟಕ ವಿಧಾನ ಪರಿಷತು 


1 ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 441(425) 
2) ಸದಸ್ಯರ ಹೆಸರು ; ಶ್ರೀಕೆಟಿ. ಶ್ರೀಕಂಠೇಗೌಡ 
(ಪದವೀಧರರ ಕ್ಷೇತ್ರ) 
3) ಉತ್ತರಿಸುವ ದಿನಾಂಕ 3 09.03.2020. 
4) ಉತ್ತರಿಸುವವರು 4 :: ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವರು. 


ಉತ್ತರ 


ರಾಜ್ಯದಲ್ಲಿ ಎಷ್ಟು: ಚಿರತೆ ಮತ್ತು ಹುಲಿ 
ಪ್ರತ್ಯಕ್ಷವಾದ ಪ್ರಕರಣಗಳು ದಾಖಲಾಗಿವೆ; 
(ವಿವರ ನೀಡುವುದು) 


ರಾಜ್ಯದಲ್ಲಿ ಚಾಮರಾಜನಗರ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಗಳ ಅರಣ್ಯದಂಚಿನ 
'ಗ್ರಾಮಗಳಲ್ಲಿ ಹುಲಿಗಳು. ಕಂಡುಬರುತ್ತಿದ್ದು, ರಾಮನಗರ, ಕೋಲಾರ, ಬಳ್ಳಾರಿ, 
ಚಿತ್ರದುರ್ಗ, ಹಾವೇರಿ, ಹಾಸನ, ದಕ್ಷಿಣ ಕನ್ನಡ, ತುಮಕೂರು, ಮಂಡ್ಯ, 
ಮೈಸೂರು, ಶಿವಮೊಗ್ಗ ಜಿಲ್ಲೆಗಳ ಗ್ರಾಮಗಳಲ್ಲಿ ಚಿರತೆಗಳು ಕಂಡುಬರುತ್ತಿದ್ದು, 
ಈ ಕುರಿತು ಅಂಕಿ-ಅಂಶಗಳು ದಾಖಲಾಗಿರುವುದಿಲ್ಲ. 

ಹುಲಿ ಮತ್ತು ಚಿರತೆ ದಾಳಿಯಿಂದ ಉಂಟಾದ ಮಾನವ. ಪ್ರಾಣ ಹಾನಿ ಪ್ರಕರಣ 
ಹಾಗೂ ಮಾನವ ಗಾಯ ಪ್ರಕರಣಗಳ ಕುರಿತು ಜಿಲ್ಲಾವಾರು / ವಿಭಾಗವಾರು 
ವಿವರಗಳು ಈ ಕೆಳಕಂಡಂತಿದೆ. 


ಚಿರತೆ ಮತ್ತು ಹುಲಿಗಳು ಮಾನವನ 
ಮೇಲೆ ದಾಳಿ ಮಾಡಿರುವ 
ಪ್ರಕರಣಗಳೆಷ್ಟು; (ಜಿಲ್ಲಾವಾರು ವಿವರ 
| ನೀಡುವುದು) 


2018-19 2019-20 


ಪ್ರಾಣಹಾವಿ 


(29.02.2020 


ಈ ರೀತಿಯ ಪ್ರಕರಣಗಳನ್ನು ತಡೆಯಲು ವನ್ಯಪ್ರಾಣಿಗಳ ಹಾವಳಿಯನ್ನು ನಿಯಂತ್ರಿಸಲು ಈ ಕೆಳಕಂಡ ಕಾಮಗಾರಿಗಳನ್ನು 

ಸರ್ಕಾರ ಕೈಗೊಂಡ ಕ್ರಮಗಳೇನು; ಕೈಗೊಳ್ಳಲಾಗಿರುತ್ತದೆ. 

(ವಿವರ ನೀಡುವುದು) . *. ಸೌರಶಕ್ತಿ ಬೇಲಿ ನಿರ್ಮಾಣ/ ನಿರ್ವಹಣೆ. 

* “ಆನೆ ತಡೆ ಕಂದಕ ನಿರ್ಮಾಣ/ನಿರ್ವಹಣೆ. 

p ವನ್ಯಪ್ರಾಣಿಗಳಿಗೆ ಕುಡಿಯುವ . ನೀರಿಗಾಗಿ ಕೆರೆಗಳ 
ನಿರ್ಮಾಣ/ನಿರ್ವಹಣೆ. 
ಬೇಟೆ ತಡೆ ಶಿಬಿರ ಹಾಗೂ ಕ್ಷಿಪ್ರ ಸ್ಪಂದನ ಪಡೆ (Rapid Response 
Teams) ತೆಂಡಗಳಿಗೆ ನಿಸ್ತಂತು ಮೂಲಕ ಮಾಹಿತಿ ಸಂವಹನ 

" ಮಾಡಲಾಗುತ್ತಿದೆ. 

*: ವನ್ಯಪ್ರಾಣಿಗಳ ಹಾವಳಿಯನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಲು 
ಉಪಯೋಗಿತ ರೈಲ್ವೆ ಹೆಳೆಗಳನ್ನು ಬಳಸಿಕೊಂಡು ಬ್ಯಾರಿಕೇಡ್‌ 
ನಿರ್ಮಿಸುವ ಕಾಮಗಾರಿಯನ್ನು ಕೈಗೊಳ್ಳಲಾಗಿದೆ. 

* ವನ್ಯಪ್ರಾಣಿಗಳ ಚಲನ-ವಲನದ ಮಾಹಿತಿಯನ್ನು ಸಂಗ್ರಹಿಸಲು 24 
ಗಂಟೆ ಕಾರ್ಯನಿರ್ವಹಿಸುವ ಮಾಹಿತಿ 'ಕೇಂದ್ರ ಸ್ಥಾಪಿಸಲಾಗಿದೆ. 

* ಕಾಡಾನೆ ಹಾವಳಿ ಹೆಚ್ಚಾಗಿರುವ ಪ್ರದೇಶಗಳಲ್ಲಿ ಆನೆ ಗುಂಪುಗಳ 
ಒಂದೊಂದು ಗುಂಪಿನ ಒಂದು ವಯಸ್ಕ ಹೆಣ್ಣಾನೆಗೆ ರೇಡಿಯೋ ಕಾಲರ್‌ 

” ಅಳವಡಿಸಿ, 24 ಗಂಟೆ ಅನೆ ಹಿಂಡಿನ ಚಲನ-ವಲನಗಳ ಮೇಲೆ ನಿಗಾ 
ವಹಿಸಿ, ಸದರಿ ಆನೆಗಳು ಯಾವ ಯಾವ ಪ್ರದೇಶಗಳಲ್ಲಿ ಚಲಿಸುತ್ತಿವೆ 
ವಂಬ: ವಿಷಯವನ್ನು ಎಸ್‌. ಎಂ.ಎಸ್‌. ಮುಖಾಂತರ ಸ್ಥಳೀಯ ಜನರಿಗೆ 

} ಆಗಿಂದಾಗ್ಗೆ ಮಾಹಿತಿ ನೀಡಲಾಗುತ್ತಿದೆ. | 
. * ತೀವ್ರ ತರನಾದ ಉಪಟಳ ನೀಡುತ್ತಿರುವ . ವನ್ಯಪ್ರಾಣಿಗಳನ್ನು 

ಸೆರೆಹಿಡಿದು ಆಗಿಂದಾಗ್ಗೆ ಸೂಕ್ತ ಪ್ರದೇಶಕ್ಕೆ ಸ್ಥಳಾಂತರಿಸಲಾಗುತ್ತಿದೆ. 
© ರೈತರಿಗೆ ಸೋಲಾರ್‌ ಬೇಲಿ ನಿರ್ಮಾಣಕ್ಕೆ ಶೇ. 50ರಷ್ಟು ಧನ 
ಸಹಾಯವನ್ನು ಇಲಾಖೆಯಿಂದ ನೀಡಲಾಗುತ್ತಿದೆ. 

ವನ್ಯಪ್ರಾಣಿ ದಾಳಿಯಿಂದ ಉಂಟಾಗುವ ಮಾನವ-ಪಾ ಪ್ರಾಣ ಹಾನಿ ಪ್ರಕರಣಗಳಿಗೆ 


ಸರ್ಕಾರದ ಆದೇಶ ಸಂಖ್ಯೆ: ಅಪಜೀ 143 ಎಫೆಡಬ್ಬೂ ಎಲ್‌ '2010, ದಿನಾಂಕ; 
೦3.೦8.20 ರನ್ವಯ ಮೃತಪಟ್ಟ ವ್ಯಕ್ತಿಯ ವಾರಸುದಾರರಿಗೆ 
ರೂ. 5,00,0೦೦/- ಗಳ (ಐದು ಲಕ್ಷ ರೂಪಾಯಿಗಳು ಮಾತ್ರ) ದಯಾತ್ಮಕ 
ಧನವನ್ನು ಪಾವತಿಸಲಾಗುತ್ತಿತ್ತು. ಇದೀಗ ಸರ್ಕಾರದ ಆದೇಶ ಸಂಖ್ಯೆ: 
ಅಪಜೀ 66 ಎಫ್‌ಡಬ್ಬ್ಯೂ ಎಲ್‌ 2೦19, ದಿನಾಂಕ: 07.01.2020 ರನ್ವಯ 


ವಸ್ಯಜೀವಿಗಳ . ದಾಳಿಯಿಂದ 
ಮೃತಪಟ್ಟವರಿಗೆ ಸರ್ಕಾರ ನೀಡುವ 
ಪರಿಹಾರ "ಎಷ್ಟು; ಇಲ್ಲಿಯವರೆಗೆ ಎಷ್ಟು 
ಪ್ರಕರಣಗಳಲ್ಲಿ ಪರಿಹಾರ ನೀಡಲಾಗಿದೆ? 
(ಜಿಲ್ಲಾವಾರು ವಿವರ ನೀಡುವುದು). 


ದೆಯಾತ್ಮಕ ಧನದ ಮೊತ್ತವನ್ನು ರೂ.7,50,000/- ಗಳಿಗೆ (ಏಳೂವರೆ ಲಕ್ಷ 
ರೂಪಾಯಿಗಳು ಮಾತ್ರ) ಹೆಚ್ಚಿಸಲಾಗಿದ್ದು, ಅದರಂತೆ ದಯಾತ್ಮಕ ಧನವನ್ನು 
ಹಾವತಿಸಲಾಗುತ್ತಿದೆ. 


ಅಲ್ಲದೆ, ಸರ್ಕಾರದ ಆದೇಶ ಸಂಖ್ಯೆ; ` ಅಪಜೀ .61 ಎಫ್‌ಎಪಿ' 2018, 


ದಿನಾಂಕ; 16.10.2018 ರನ್ಟಯ ವನ್ಯಜೀವಿ ದಾಳಿಯಿಂದ ಮೃತಪಟ್ಟ ವ್ಯಕ್ತಿಯ 


ವಾರಸುದಾರರಿಗೆ ೦5 ವರ್ಷಗಳವರೆಗೆ ರೂ. 2,000೦/-ಗಳ (ಎರಡು ಸಾವಿರ 
ರೂಪಾಯಿಗಳು ಮಾತ್ರ) ಮಾಸಾಶನವನ್ನು ಸಹ ನೀಡಲಾಗುತ್ತಿದೆ. 


ಸ 
ವಸ್ಯವ್ರಾಷಿಗಳ ದಾಳಿಯಿಂದ ಉಂಟಾದ ಮಾನವ-ಪ್ರಾಣ ಹಾನಿ ಪ್ರಕರಣಗಳಿಗೆ 5% 
ಸಂಬಂಧಿಸಿದಂತೆ ಕೆಳದ ಎರಡು ವರ್ಷಗಳಿಂದ ದಾಖಲಾದ ಪ್ರಕರಣಗಳು ಹಾಗೂ 
ಪಾವತಿಸಲಾದ ದಯಾತ್ಮಕ ಧನದ ವಿವರಗಳು ಈ ಕೆಳಕಂಡಂತಿದೆ. 


(ರೂ.ಲಕ್ಷಗಳಲ್ಲಿ) 
2018-19 2019-20 - 
| ಕ್ರ. ಸಂ. | ಜಿಲ್ಲೆ! ವಿಭಾಗ ಪ್ರಕರಣ ಪ್ರಕರಣ 1 
, ನ ಮೊತ್ತ ಮೊತ್ತ 
ಸಂಖ್ಯೆ F 
[> ರಾಮನಗರ 1 5.00 
2 ಬೆಂಗಳೂರು 


. ಸಂಖ್ಯೆ: ಅಪಜೀ 33 ಎಫ್‌. ಡಬ್ಬೂ ಎಲ್‌ ೭೦20 


(ಆ ಸಿಂಗ್‌) 
' ಅರಣ್ಯ. ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವರು 


